ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ : 24ನೇ ಜುಲೈ, 2019 


21. ಬರಗಾಲ ಆಗಿರುವ ತಾಲ್ಲೂಕುಗಳಲ್ಲಿ ಕೈಗೊಂಡ ಕ್ರಮದ ಬಗ್ಗೆ 
ಶ್ರೀ ಘೋಟ್ಲೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- 


576 (604) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ.- 


(ಅ) ಕಾರವಾರ ಜಿಲ್ಲೆಯಲ್ಲಿ ಆಗಿರುವ ಮಳೆಯ ಪ್ರಮಾಣವೆಷ್ಟು ; ಯಾವ ಯಾವ ಭಾಗದಲ್ಲಿ ಮಳೆಯ ಕೊರತೆಯಾಗಿದೆ ; 
ಬರಗಾಲ, ತೀವ್ರ ಬರಗಾಲ ಪೀಡಿತ ತಾಲ್ಲೂಕುಗಳ ಸಂಖ್ಯೆ ಎಷ್ಟು; (ಹೆಸರು ಸಹಿತ ವಿವರ ಒದಗಿಸುವುದು) 


(ಆ) ಬರ ನಿರ್ವಹಣೆಗೆ ಕೈಗೊಡಿರುವ ಶಾಶ್ವತ ಪರಿಹಾರ ಕಾರ್ಯಕ್ರಮಗಳಾವುವು ; ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ 


ಬಿಡುಗಡೆ ಮಾಡಿರುವ ಆರ್ಥಿಕ ನೆರವು ಎಷ್ಟು ; 


(ಇ) ಜನ-ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಅಂತರ್ಜಲ ವೃದ್ಧಿಸಲು ನಿರ್ಮಿಸಿರುವ ಗೊಕಟ್ಟೆ (ಕಂಠ) ಮತ್ತು ಇಂಗು 
ಗುಂಡಿಗಳೆಷ್ಟು ನಿರ್ಮಾಣಕ್ಕೆ ನೀಡಲಾಗುತ್ತಿರುವ ಹಣವೆಷ್ಟು ; 


(ಈ) ರಾಜ್ಯದ ಸರಾಸರಿ ಕೃಷಿ ಆದಾಯ ಎಷ್ಟು ; ಪ್ರತಿ ರೈತರ ಸರಾಸರಿ ಆದಾಯ ಎಷ್ಟು ; ಲಭ್ಯವಿರುವ ಕೃಷಿ ಭೂಮಿ ಹಾಗೂ 


ಬೇಡಿಕೆ ಎಷ್ಟಿ ದೆ? 


